ಸ 
ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


418 ) 
ಶ್ರೀ ನಸೀರ್‌ ಅಹ್ಮದ್‌ | 
(ವಿಧಾನಸಭೆಯಿಂದ '' 
ಚುನಾಯಿತರಾದವರು). 
15.09.2021 
ಮಾನ್ಯ ಕಂದಾಯ ಸಚಿವರು. 


ಪಶ್ನೆ 


ಉತ್ತರ 


ಲೆಕ್ಕಾಧಿಕಾರಿಗಳು ಹಾಗೂ ದ್ವಿತೀಯ 
ದರ್ಜೆ ಸಹಾಯಕರುಗಳ ವೇತನವು 
ಒಂದೇ ಶ್ರೇಣಿಯದ್ದಾಗಿದ್ದು, 
“ಪದೋನ್ನತಿ ನೀಡುವಾಗ .ಮಾತ್ರ 
ಜೀಷ್ಠತಾ ಪಟ್ಟಿಯನ್ನು ಬೇರ್ಪಡಿಸಿ 
ಪದೋನ್ನತಿಯನ್ನು: 

ನೀಡುತ್ತಿರುವುದು ' ಸರ್ಕಾರದ 
ಗಮನಕ್ಕೆ ಬಂದಿದೆಯೆಳ ಬಂದಿದ್ದಲ್ಲಿ, 


ಸರ್ಕಾರದಿಂದ ತೆಗೆದುಕೊಂಡ 
ಕ್ರಮವೇನು; (ವಿವರಗಳನ್ನು 
ನೀಡುವುದು) 


ಕಂದಾಯ ಇಲಾಖೆಯ ಗ್ರಾಮ]. . 


"15.03.2021ರಂದು. 


ಬಂದಿದೆ. 


ಕಂದಾಯ ಇಲಾಖೆಯಲ್ಲಿ: ಪ್ರಸ್ತುತ! 
ಜಾರಿಯಲ್ಲಿರುವ The Karnataka Revenue 
Subordinate Branch Services 
(Recruitment) Rules 1977ರ 
ಅನುಸೂಚಿಗೆ ತಿದ್ದುಪಡಿ ತರುವ ಮೂಲಕ 
ಕಂದಾಯ ಇಲಾಖೆಯ, ದ್ವಿತೀಯ ದರ್ಜಿ 
ಸಹಾಯಕರು ಮತ್ತು ಗ್ರಾಮಲೆಕ್ಕಿಗರು ಈ 
ಎರಡೂ ವೃಂದ . ಒಂದೇ ಜೇಷ್ಠತಾ 


| ಪಟ್ಟಿಯನ್ನು (ಸಂಯುಕ್ತ ಜೇಷ್ಠತಾ ಪಟ್ಟಿ) 


ತಯಾರಿಸಿ ಸೇವಾ ಹಿರಿತನದ: ಆಧಾರದ 


ಮೇಲೆ ಬಡ್ತಿ ನೀಡಲು ಸರ್ಕಾರದ ಅಪರ 


ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ 
ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
ಜರುಗಿದ ವೃಂದ | 
ಪರಿಶೀಲನಾ' ಸಮಿತಿಯ ಸಭೆಯಲ್ಲಿ 
ಆರ್ಥಿಕ ಇಲಾಖೆ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ, ಕಾನೂನು 
ಇಲಾಖಿ ಹಾಗೂ .ಸೆಂಸದೀಯ 
ವ್ಯವಹಾರಗಳ - ಇಲಾಖೆಯ 
ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ತೀರ್ಮಾನ. 
ಕೈಗೊಳ್ಳಲಾಗಿದೆ. 


ಅದರಂತೆ, ಸಚಿವ ಸಂಪುಟದ 
ಅನುಮೋದನೆ ಪಡೆದು, ಕರಡು 
ಅಧಿಸೂಚನೆಯನ್ನು ದಿನಾಂಕ: 


29.07.2021ರಂದು ಕರ್ನಾಟಿಕ `ರಾಜ್ಯ” 
ಪತ್ರದಲ್ಲಿ ಪ್ರಕಟೆಸಲಾಗಿರುತ್ತದೆ. 


2 


ಕಂದಾಯ ಇಲಾಖೆಯ ಪ್ರಥಮ 
ದರ್ಜಿ ಸಹಾಯಕರ ಮತ್ತು ರಾಜಸ್ವ; 
ನಿರೀಕ್ಷಕರು(ರವರ) ಜೇಷ್ಮತಾ 
ಪಟ್ಟಿಯು ಒಂದೇ ಆಗಿದ್ದು, ಒ೦ದೇ 
ಜೇಷ್ಠತಾ ಪಟ್ಟೆಯಂತೆ ಉಪ 
ತಹಶೀಲ್ನಾರ್‌ ಹುದ್ದೆಗೆ ಪದೋನ್ಮತಿ 


ನೀಡಲಾಗುತ್ತಿರುವ ವಿಚಾರ 
ಸರ್ಕಾರದ ಗಮನದಲ್ಲಿದೆಯೇ: ಅದೇ 
ರೀತ್ಯಾ ಗ್ರಾಮಲೆಕ್ಕಿಗರು ಹಾಗೂ 
ದ್ವಿತೀಯ ದರ್ಜಿ ಸಹಾಯಕರ 
ಜೀಷ್ಮತಾ ' ಪಟ್ಟಿಯನ್ನು 
ಒಗೂಡಿಸಲು ಇರುವ 
ಅಡೆತಡೆಗಳೇನು; ” 


(ಇ) | ಗ್ರಾಮಲೆಕ್ಕಿಗರ ಹಾಗೂ ದ್ವಿತೀಯ 
ದರ್ಜೆ ಸಹಾಯಕರ ವೃಂದ ಮತ್ತು 
ಸೇಮಕಾತಿ ನಿಯಮಗಳ ತಿದ್ದುಪಡಿ 
"| ನಿಯಮವು ಸಚಿವರ ಸಂಪುಟದಲ್ಲಿ 
ಅನುಮೋದನೆಗೊಂಡು, ಕರ್ನಾಟಕ 
- "| ರಾಜ್ಯ ಪತ್ರದಲ್ಲಿ 
ಪ್ರಚುರಪಡಿಸಿದಂತೆ ಅಧಿಸೂಚನೆ 
ಸಂಖ್ಯೆ: ಕೆ೦ಇ 20 ಬಿಎಸ್‌ಐ 2021, 


'| ದಿನಾಂಕ: 29.07.2021ರ ಕರಡು 
"'ಅಧಿಸೂಚಸೆಯಂತೆ' -: ಯಾವ 
: | ಕಾಲಮಿತಿಯಲ್ಲಿ  . ಅಂತಿಮ 
''| ಅಧಿಸೂಚನೆಯನ್ನು: 

"ಹೊರಡಿಸಲಾಗುವುದು? ' 


ರಾಜ್ಯ 


ಹೌದು. 


The Karnataka Revenue Subordinate 
Branch Services (Recruitment) 
(Amendment) Rules 2021ನ್ನು 
ದಿನಾಂಕ:29.07.2021ರಂದು' ಕರ್ನಾಟಕ 
ಪತ್ರದಲ್ಲಿ ಪ್ರಕಟಿಸಲಾಗಿದ್ದು, 
ಕರಡು ತಿದ್ದುಪಡಿಗೆ ಸ್ಟೀಕೃತಗೊಂಡಿರುವ 
ಆಕ್ಷೇಪಣೆ / ಸಲಹೆ ಸೂಚನೆಗಳು 
ಪರಿಶೀಲನೆಯಲ್ಲಿದ್ದು, ನಿಯಮಾನುಸಾರ 
ಕ್ರಮ ಕೈಗೊಳ್ಳಲಾಗುತ್ತದೆ. : 


' ಸಂಖ್ಯೆ: ಕಂಇ 168 ಬಿಎಸ್‌ಐ 2021 


| py 
ಸ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


